ಸದನದಲ್ಲಿ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 26ನೇ ಜುಲೈ, 2019 


ಹೂಬ್ಲೋಟ್‌ ವಾಚ್‌ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 


150 (738) ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರೂ. 75 ಲಕ್ಷ ಮೌಲ್ಯದ ಹೂಬ್ಲೋಟ್‌ ವಾಚ್‌ನ್ನು ಅಂದಿನ ಮುಖ್ಯ ಮಂತ್ರಿಗಳಿಗೆ ಕೊಡುಗೆ ರೂಪದಲ್ಲಿ ನೀಡಿದ್ದು, ಈ 
ರೀತಿಯಾಗಿ ಕೊಡುಗೆ ರೂಪದಲ್ಲಿ ಸ್ಟೀಕರಿಸಿದ ಹೂಬ್ಲೋಟ್‌ ವಾಚ್‌ನ್ನು ಸರ್ಕಾರವು ಯಾವ ನಿಯಮದ ಅನ್ವಯ ಸರ್ಕಾರಿ 
ಸ್ವತ್ತನ್ನಾಗಿ ಪರಿಗಣಿಸಿದ ಕೊಡುಗೆ ರೂಪದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸದಸ್ಯರು ಸ್ವೀಕರಿಸಿದ ಎಲ್ಲಾ 
ವಸ್ತುಗಳನ್ನು ಸರ್ಕಾರದ ವಶಕ್ಕೆ ನೀಡಿದಲ್ಲಿ, ಕೊಡುಗೆಗಳನ್ನು ಪಡೆದ/ನೀಡಿದ ವ್ಯಕ್ತಿಗಳ ಎಲ್ಲಾ ಅಪರಾಧಗಳಿಗೆ ಕ್ಷಮೆ 
ನೀಡಲಾಗಿದೆಯೆಂದು ಅರ್ಥವೇ ಈ ಕುರಿತು ಸರ್ಕಾರದ ನಿಲುವೇನು ; 


(ಆ) ಈ ಕೊಡುಗೆ ರೂಪದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲದ ಸದಸ್ಯರು ಸ್ವೀಕರಿಸಿದ ಎಲ್ಲಾ ವಸ್ತುಗಳನ್ನು ಪ್ರದರ್ಶಿಸಲು 
ಅನುವಾಗುವಂತೆ ವಸ್ತುಗಳ ಸಂಗ್ರಹಾಲಯವನ್ನು ತೆರೆಯಲು ಸರ್ಕಾರ ಆಲೋಚಿಸಿದೆಯೇ ? 


